“ಕರ್ನಾಟಕ ವಿಧಾನ ಪರಿಷತ್‌ 


ಪ್ರಶ್ನೆ ಸಂಖೆ, : 08 


: ಶ್ರೀ ಬಸವರಾಜ್‌ ಪಾಟೀಲ್‌ ಇಟಗಿ 
(ಸ್ಥಳೀಯ ಸಂಸ್ಥೆಗಳ ಕ್ಷ ಕೇತ್ರ ು 


ಉತ್ತರಿಸುವ ದಿನಾಂಕ : 16.07.2019 
ಉತ್ತರಿಸುವ ಸಚಿವರು : ಭಾರಿ ಮತ್ತು ಮಧ್ಯಮ ನೀರಾವರಿ ಸಚಿವರು 
3 — 
3 ಪ್ರಶ್ನೆಗಳು | ಉತ್ತರಗಳು 
.©) JNRBC N15 16, 17 ಸರ್ಕಾರದ ಗಮನಕ್ಕೆ `ಬಂದದೆ 


ಮತ್ತು 18ನೇ 
ಡಿಸ್ಪಿಟ್ಕೂರಿಯಲ್ಲಿ ಸುಮಾರು 
20 ಹೆಕ್ಟೇರ್‌ ಪ್ರದೇಶಕ್ಕೆ 
ನಾಲೆಗಳ ಮುಖಾಂತರ 
| ನೀರು ' ಬಾರದಿರುವುದು 
| ಸರ್ಕಾರದ ಗಮನಕ್ಕೆ 
ಬಂದಿದೆಯೇ: 
'ಆ) ಬಂದಿದ್ದರೆ ಈ ಬ 
ತೆಗೆದುಕೊಂಡ 
| ಕ್ರಮಗಳೇನು : | 
ಇ) | ಕಮೆಗಳನ್ನು 
' | ತೆಗೆದುಕೊಳ್ಳಲಾಗುವುದು 
ಯಾವಾಗ 


ನಾರಾಯಣಪುರ ಬಲದಂಡೆ ಕಾಲುವೆಯ ವಿತರಣಾ ಕಾಲುವೆ' ಸಂ.15 ರಿಂದ 18ರ 
ಜಾಲಗಳಡಿ ಸಮರ್ಪಕ ನೀರಿನ ನಿರ್ವಹಣೆಗಾಗಿ ಈ ಕೆಳಕಂಡ" ಕ್ರಮಗಳನ್ನು 


ಕೈಗೊಳ್ಳಲಾಗಿರುತ್ತದೆ. 
1. ವಿತರಣಾ ಕಾಲುವೆ ಸಂ.ಡರಿಂದ 18ರ ಜಾಲಗಳಡಿ ಲ್ಯಾಟರಲ್‌/ಸಬ್‌ 
ಲ್ಯಾಟರಲ್‌ಗಳಿಗೆ 136 ಗೇಟುಗಳನ್ನು ರೂ.531.30ಲಕ್ಷ ವೆಚ್ಚದಲ್ಲಿ” ಈಗಾಗಲೇ 


೪ 


. ತಗ್ಗು 


ಅನುದಾನ ಒದಗಿಸಿ ಕಾಮಗಾರಿಗಳನ್ನು  ಅನುಷ್ಠಾನಗೊಳಿಸಲಾಗಿರುತ್ತದೆ. ಪಸಕ 


" ವಿತರಣಾ ಕಾಲುವೆ 15, 16, 17 ಮತ್ತು 18ರ' ಕಾಲುವೆ ಜಾಲದಲ್ಲಿ ಸಮರ್ಪಕ 


- ಕಮ" ವಹಿಸ ಲಾಗಿದೆ. 


ಸರ್ಕಾರದ ಆಡಳಿತತ್ಕಾಕ ಅನುಮೋದನೆ ನೀಡಿದ್ದು; 2019-20ನೇ ಸಾಲಿನ 


ಅಳವಡಿಸಲಾಗಿರುತ್ತದೆ. 

ವಿತರಣಾ ಕಾಲುವೆ _ಸಂ.15ರಿಂದ 18ರಡಿ ಕಾಲುವೆ ಪ್ರಾರಂಭಿಸುವ ಅವಧಿಯಡಿ 
ಆಂತರಿಕ ವಾರಾಬಂದಿಯನ್ನು ಸಹ ಅನುಸರಿಸಿ ಕಾಲುವೆ ಅಂಚಿನ ಕ್ಷೇತ್ರಕ್ಕೆ ನೀರು 
ಪೂರೈಕೆಗೆ ಕ್ರಮವಹಿಸಲಾಗುತ್ತಿದೆ. : 

2018-19ನೇ ಸಾಲಿನಲ್ಲಿ ವಿತರಣಾ ಕಾಲುವೆ ಸಂ.15 ರಿಂದ 18ರ. ಜಾಲಗಳಡಿ 
ಕ್ಲೋಜರ್‌ ಅವಧಿ ಮತ್ತು ವಿಶೇಷ ದುರಸ್ತಿ ಕಾಮಗಾರಿಗಳಿಗಾಗಿ ರೂ.525. 00ಲಕ್ಷ 


2019-20ನೇ ಸಾಲಿನಲ್ಲಿ ಸಹ ಕ್ಲೋಜರ್‌ ಅವಧಿ ಮತ್ತು ವಿಶೇಷ ದುರಸಿ 
ಕಾಮಗಾರಿಗಳಿಗಾಗಿ ರೂ.625. 0೦ಲಕ್ಷ "ಅನುದಾನ ಒದಗಿಸಲಾಗಿರುತ್ತದೆ. 


ನೀರು ಸರಬರಾಜಿನಲ್ಲಿ ಉಂಟಾಗುತ್ತಿರುವ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ 
ಈಗಾಗಲೇ ನಾ.ಬ.ದಂ.ಕಾ. ' ವಿತರಣಾ ಕಾಲುವೆ" 9ಎ "ಹಾಗೂ ವಾ.ಬ.ದಂ.ಕಾ. 
ಮುಖ್ಯ ಕಾಲುವೆಯ (ರೀಚ್‌ ಕಿ.ಮೀ.60.00ರಿಂದ 62.00) ಮಧ್ಯ ಭಾಗದಲ್ಲಿ 
ದೇವದುರ್ಗ ತಾಲ್ಲೂಕಿನ: ಗಾಣದಾಳ-ಊಟಿ ಗ್ರಾಮಗಳ ಬಳಿಯ ಕಣಿವೆಯ 
ಪ್ರದೇಶ) ಸ್ಥಳದಲ್ಲಿ ಸೂಕ್ತ Balancing Reservoir ನಿರ್ಮಿಸುವುದರ 
ಕುರಿತಂತೆ ವಿವರವಾದ ಸರೆ ತನಿಖಾ ಕಾರ್ಯ ಕೈಗೊಂಡಿದ್ದು ತಾಂತ್ರಿಕ ಸಾಧ್ಯ- 
ಸಾಧ್ಯತೆಯ ಪ್ರಸ್ತಾವನೆ (Technical Feasibility Proposal) ಅಂತಿಮಗೊಳಿಸಲು 


ನಾರಾಯಣಪುರ ಬಲದಂಡೆ ಮುಖ್ಯ ಕಾಲುವೆ ಕಿ.ಮೀ.0.00ರಿಂದ 
95.00ರವರೆಗಿನ ಆಧುನೀಕರಣದ ಯೋಜನೆ ಕಾಮಗಾರಿಯನ್ನು 2018-19ನೇ 
ಸಾಲಿನ ಆಯವ್ಯಯ ಭಾಷಣದಲ್ಲಿ ಘೋಷಿಸಲಾಗಿದ್ದು, : ಸದರಿ ಪ್ರಸ್ತಾವನೆಗೆ 


ಕ್ಲೋಜರ್‌ ಅವಧಿಯಲ್ಲಿ" ಮುಖ್ಯ ಕಾಲುವೆ ಆಧುನೀಕರಣ ಕೈಗೊಳ್ಳಲು ನಿಗಮದ 
ಹಂತದಲ್ಲಿ ಸಮ ಜರುಗಿಸಲಾಗುತ್ತಿದೆ. 


dl 


"ಸರಿ 


: ಜಸೆಂಇ'40 ಡೆಬ್ಬ್ಯೂಬಿಎಂ 2019 


(ಡಿಸಿವೆ ಹಾರ) 
ಜಲಸಂಪನ್ಮೂಲ ಸಚಿವರು 


